ve 


ಕರ್ನಾಟಕ ವಿಧಾನ. ಪರಿಷ 


ಚುಕ್ಕೆ ಗುರುತಿಲದ ಪ್ರಶ್ನೆ ಸ ೦ಖ್ಯೆ 


[37 


ಸದಸ್ಯರ ಹೆಸರು 


ಶ್ರೀ ಎನ್‌. ರವಿಕುಮಾರ್‌ ಪಧಾನ ಸಭೆಯಿಂದ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾ೦ಕ 


14.09.2021 


ಉತ್ತರಿಸುವ ಸಚಿವರು - 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕಳ ಅಬಿವೃದ್ಧಿ ಮತ್ತು ವಿಕಲಚೇತನರ, ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು. 


ಪ್ರ.ಸಂ ಪ್ರಶ್ನೆ ಉತ್ತರ 

(ಅ) | ಮಂಡ್ಯ ಜಿಲ್ಲೆಯ ಪಾಂಡವಪುರ | * ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲ್ಲೂಕು, ಬೇಬೆ ಬೆಟ್ಟಿದ 
ತಾಲ್ಲೂಕು ಬೇಬಿ ಚಬೆಟ್ಟಿದಲ್ಲಿ| ವ್ಯಾಪ್ತಿಯಲ್ಲಿ 1986ನೇ ಸಾಲಿನಿಂದ ಕಂದಾಯ 
ಕಲ್ಲು ಗಣಿಗಾರಿಕೆ ಮಾಡಲು| ಇಲಾಖೆಯ ನಿರಾಕ್ಷೇಪಣ ಪತ್ರವನ್ನು ಪಡೆದು 117 
ಅನುಮತಿ ನೀಡಲಾಗಿದೆಯೇ; | ಕಲ್ಲುಗಣಿ ಗುತ್ತಿಗೆಗಳನ್ನು ಮಂಜೂರು 
ಎಷ್ಟು ವರ್ಷಗಳಿಂದ ಇಲ್ಲಿ! ಮಾಡಲಾಗಿರುತ್ತದೆ. . 
ಕೆಲ್ಲು ಗಣಿಗಾರಿಕೆ |. ಸದರಿ ಕಲ್ಲುಗಣಿ ಗುತ್ತಿಗೆಗಳಲ್ಲಿ 91 ಕಲ್ಲುಗಣಿ ಗುತ್ತಿಗೆಗಳ 
ಮಾಡಲಾಗುತ್ತಿದೆ; ಅವಧಿ ಮುಕ್ತಾಯವಾಗಿರುತದೆ. 

* ಉಳಿದ 25. ಕಲ್ಲುಗಣಿ ಗುತ್ತಿಗೆಗಳನ್ನು ಪರಿಸರ ತೀರುವಳಿ 
ಪತ್ರ ಪಡೆಯದ ಕಾರಣ ದಿನಾಂ೦ಕ10.01.2020 ರಂದು 
ನಡೆದ ಜಿಲ್ಲಾ ಟಾಸ್‌ ಪೋರ್ಸ್‌ ಸಮಿತಿ ಸಭೆಯಲ್ಲಿ 
ರದ್ದುಪಡಿಸಲು ವಿರ್ಣಯಿಸಿ, ಅದರಂತೆ ದಿವಾಂಕ 
30.01.2020-ರಂದು ರದ್ದುಪಡಿಸಲಾಗಿರುತ್ತದೆ. 

« ಬೇಬಿ ಬೆಟ್ಟದ ವ್ಯಾಪ್ತಿಯಲ್ಲಿ, ಪ್ರಸ್ತುತ, 01 ಕಲ್ಲುಗಣಿ 
ಗುತಿಗೆಯು ಚಾಲ್ರಿಯಲ್ಲಿದ್ದು, ಸದರಿ ಗುತ್ತಿಗೆ ಕಂ 
ಗಣಿಗಾರಿಕ ಸ ಸ್ಮ್ಥಗಿತಗೊಂಡಿರುತ್ತದೆ. 

(ಆ) [ಸ್ಫೋಟಕ ಸಿಡಿಸಿ ಕಲ್ಲು" ಕಲ್ಲುಗಣಿಗಾರಿಕೆಯಲ್ಲಿ ಸ್ಫೋಟಿಕ ಬಳಕೆ ಮಾಡಲು 
ಗಣಿಗಾರಿಕೆ ಮಾಡಲು ಯಾವ! "nes Ac್ಲ, 1952 ಹಾಗೂ Explosive Rules, 2008 ರಂತೆ 
ಯಾವ ಇಲಾಖೆಗಳಿಂದ Director General Mines Safety ರವರಿಂದ ಸೊ ಖಟಕ 
ಅನುಮತಿ ಬೇಕಾಗಿದೆ; ಮಂಡ್ಯ | ಪರವಾನಿಗೆ ಪಡೆಯಬೆೇಕಾಗಿರುತ್ತದೆ. 
ಜಿಲ್ಲೆಯ ಪಾಂಡವಪುರ |. ಅನಧಿಕೃತ ಕಲ್ಲು ಗಣಿಗಾರಿಕೆ ಸಂಬಂಧ ಮಂಡ್ಯ ಜಿಲ್ಲೆ, 
ತಾಲೂಕು ಬೇಬಿ ಬೆಟ್ಟಿದಲ್ಲಿ ಪಾಂಡವಪುರ ತಾಲ್ಲೂಕು, ಬೇಬಿ ಬೆಟ್ಟದ ವ್ಯಾಪ್ತಿಯಲ್ಲಿ 
ಕಲ್ಲು ಗಣಿಗಾರಿಕೆ ಮಾಡಲು| 2014-15 ರಿಂದ 202122ನೇ ಸಾಲಿನವರೆಗೆ 28 
ಅನುಮತಿ ನೀಡದಿದ್ದಲ್ಲಿ, | ಪ್ರಕರಣಗಳನ್ನು ದಾಖಲಿಸಿ, ರೂ.1,56,49,000/-ಗಳ 
ಇದುವರೆಗೆ ಎಷ್ಟು ಜನರ ಮೇಲೆ] ದಂಡವನ್ನು ವಿಧಿಸಿ ಕಮ ವಹಿಸಲಾಗಿರುತ್ತದೆ. 
ಕೇಸು ದಾಖಲಿಸಿ ಕಮ | 
ಕೈಗೊಳ್ಳಲಾಗಿದೆ: *.2021-22ನೇ ಸಾಲಿನಲ್ಲಿ ಕಲ್ಲು ಗಣಿಗಾರಿಕೆಯಲ್ಲಿ 

ಅನಧಿಕೃತ ಸ್ಫೋಟಿಕ ಸಂಬಂಧ 07 ಮೊಕದ್ದಮೆಗಳನ್ನು 
ದಾಖಲಿಸಲಾಗಿದೆ. 


ವ 


[ಅಕ್ರಮ ಗಣಿಗಾರಿಕೆ ಸಂಬಂಧ ಜಲ್ಲಾ ಟಾನ್ಸ್‌ ಪೋರ್ನ್‌ 


(ಇ) | ಜಿಲ್ಲಾಡಳಿತದ ಗಮನಕ್ಕೆ 
ಬಾರದೆ ಕಲ್ಲು ಗಣಿಗಾರಿಕೆ | ಸಮಿತಿಯಿಂದ ಕ್ರಮ ವಹಿಸಿದ್ದು, ಈ ಸಂಬಂಧ 2014-15 
ನಡೆಯುತ್ತಿರುವುದು ನಿಜವೇ [ರಿಂದ 2021-22 ನೇ ಸಾಲಿನವರೆಗೆ 28 ಪ್ರಕರಣಗಳನ್ನು 
ಅಕ್ರಮ ಗಣಿಗಾರಿಕೆ |! ದಾಖಲಿಸಿ ರೂ.1,56,49,000/- ಗಳ ದಂಡವನ್ನು ವಿಧಿಸಿ 
ನಡೆಸುತ್ತಿದ್ದಲ್ಲಿ, ನೇರವಾಗಿ | ಕ್ರಮವಹಿಸಲಾಗಿರುತ್ತದೆ. 
ಕ್ರಮ ಕೃಗೊಳ್ಳುಲು ಇರುವ]! ಅನಧಿಕೃತ. ಕಲ್ಲು ಗಣಿಗಾರಿಕೆ ಚಟುವಟಿಕೆಗಳನ್ನು 
ಸಮಸ್ಯೆಗಳೇನು; | ತಡೆಗಟ್ಟಿಲು ಜಿಲ್ಲಾ ಟಾಸ್ಕ್‌ ಪೋರ್ಸ್‌ (ಗಣಿ) ಸಮಿತಿಯಿಂದ 
ಕಂದಾಯ, ಅರಣ್ಯ, ಪಂಚಾಯತ್‌ ರಾಜ್‌ ಇಲಾಖೆ, ಪೊಲೀಸ್‌ 
| ಹಾಗೂ ಗಣಿ ಮತ್ತು ಭೂವಿಜನ್ನನ ಇಲಾಖೆ ಅಧಿಕಾರಿಗಳನ್ನು | 
ಒಳಗೊಂಡ ಚಾಲಿತ ದಳವನ್ನು ರಚಿಸಿ 2447 ಕಾರ್ಯಚರಣೆ 
ನಡೆಸಲಾಗುತ್ತಿದೆ. ಆಯಾಕಟ್ಟಿನ ಪ್ರದೇಶಗಳಲ್ಲಿ 11 ಖನಿಜ 
ತನಿಖಾ ಠಾಣೆಗಳನ್ನು ಸ್ಥಾಪಿಸಿ ಕಾರ್ಯ ನಿರ್ವಹಿಸಲಾಗುತ್ತಿದೆ. 
(ಈ) | ಗಣಿಗಾರಿಕೆಗೆ ಅನುಮತಿಯೇ | ಮಂಡ್ಯ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಪರವಾವಿಗೆ ಪಡದು 
ನೀಡದಿದ್ದಲ್ಲಿ, ಅನುಮತಿ | ನಿಯಮಾನುಸಾರ ಗಣಿಗಾರಿಕೆ ನಡೆಸುತ್ತಿರುವ ಕಲ್ಲುಗಣಿ 
ನೀಡದ ಗಣಿಗಾರಿಕೆಯನ್ನು | ಗುತ್ತಿಗೆಗಳ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು 
ಯಾವ ನಿಯಮಗಳ ಅನ್ನಯ ಸ್ಮಗಿತಗೊಳೆಿಸಿರುವುದಿಲ್ಲ. ಆದರೆ ಕಲ್ಲುಗಣಿಗಾರಿಕೆಗೆ 
ನಿಷೇದಿಸಲಾಗಿದೆ; ಪರವಾನಿಗೆ ಪಡೆದು ಪರಿಸರ ತೀರುವಳಿ ಪತ್ರ ಪಡೆದು 
ಸಲ್ಲಿಸದೆ ಗಣಿಗಾರಿಕೆ" ನಡೆಸುತ್ತಿದ್ದ 4 ಕಲ್ಲು 
ಗಣಿಗುತ್ತಿಗೆಗಳು ಹಾಗೂ ವಿಯಮ ಉಲ್ಲಂಘಿಸಿ ಗಣಿಗಾರಿಕೆ 
ನಡೆಸುತ್ತಿದ್ದ 01 ಕಲ್ಲುಗಣಿ ಗುತ್ತಿಗೆ ಸೇರಿದಂತೆ ಒಟ್ಟು 42 
ಕಲ್ಲುಗಣಿ ಗುತ್ತಿಗೆಗಳನ್ನು ಜಿಲ್ಲಾ ಟಾಸ್‌ ಪೋರ್ಸ್‌ (ಗಣಿ) 
ಸಮಿತಿ ಸಭೆಯಲ್ಲಿ ನಿರ್ಣಯ ಕೈಗೊಂಡು 
" | ರದ್ದುಪಡಿಸಲಾಗಿರುತದೆ. 
(ಉ) | ಈ ಅಕ್ರಮ ಗಣಿಗಾರಿಕೆಯಿಂದ.| ಕರ್ನಾಟಿಕ ರಾಜ್ಯ ನೈಸರ್ಗಿಕ ವಿಕೋಪ ಉಸುವಾರಿ 


ಕೆ ಆರ್‌.ಎಸ್‌. ಡ್ಯಾಮ್‌ ಬಿರುಕು 
ಬಿಡುತ್ತಿರುವ ಕುರಿತು 
ಸರ್ಕಾರದ ನಿಲುವೇನು? 


ಕೇಂದ್ರ (ಕೆ.ಎಸ್‌.ಎನ್‌.ಡಿ.ಎಂ೦.ಸಿ) ದಿನಾಂಕ 25.09.2018 
ರಂದು ನೀಡಿರುವ ವರದಿಯಲ್ಲಿ, ಕೆ.ಆರ್‌.ಎಸ್‌. 
ಆಸುಪಾಸಿನಲ್ಲಿ ನಡೆಯುತ್ತಿರುವ, ಗಣಿಗಳಲ್ಲಿ 
ಉಪಯೋಗಿಸಿರುವ೦ತಹ ಸ್ಫೋಟಕದಿಂದಾಗಿ ಕೆಆರ್‌ 
ಎಸ್‌. ಅಣೆಕಟ್ಟೆಯ ರಚನೆಗೆ ತೊಂದರೆ ಇಲ್ಲವೆಂದು 
ತಿಳಿಸಲಾಗಿರುತ್ತದೆ. 


ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲೆ ಇವರು ಕೆಆರ್‌ಎಸ್‌ 
ಅಣೆಕಟ್ಟೆಯ ಸುರಕ್ಷತಾ ದೃಷ್ಠಿಯಿಂದ ಅಣೆಕಟ್ಟೆಯ 20 
ಕಿ.ಮೀ. ವ್ಯಾಪ್ತಿಯಲ್ಲಿ ಬರುವ ಪಾಂಡವಪುರ ತಾಲ್ಲೂಕಿನ 
ವ್ಯಾಪ್ತಿಯಲ್ಲಿ ಯಾವುದೇ ತರಹದ ಸ್ಫೋಟಕಗಳನ್ನು 
ಬಳಿಸಿ, ಗಣಿಗಾರಿಕೆ 1 ಕ್ರಷರ್‌ ಚಟುವಟಿಕೆಗೆಳನ್ನು 
ನಡೆಸದಂತೆ ದಿನಾಂಕ 28.08.2019 ರಿಂದ ಮುಂದಿನ 


ಸಂಖ್ಯೆ ಸಿಐ 437 ಎ೦ಎ೦ಎನ್‌ 2021 


ಆದೇಶದವರೆಗೆ ನಿಷೇಧಿಸಿ ಆದೇಶಿಸಿರುತ್ತಾರೆ. 


(ಆ ಹಾಲಪ್ಪ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ,'ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು. 


